88 


ಸಾಮಾಜಿಕ ನ್ಯಾಯ- ಕಲಿಕೆಯ ತಿರುಳು 
ರಾಗಿಣಿ ಲಲಿತ್‌ 


ಸಾಮಾನ್ಯವಾಗಿ ತರಗತಿಯಲ್ಲಿ ವಿದ್ಯಾರ್ಥಿಗಳಗೆ ಬರುವ 
ಭಾವನೆಗಳನ್ನು. ಅವು ಬೋಧನೆ ಮತ್ತು ಕಲಕೆಗೆ ಸಂಬಂಧಿಸಿದ 
ಚಟುವಟಕೆಯ ಕಡೆಗೆ ಗಮನ  ಕೊಡುವಲ್ಲ ಅಡ್ಡಿ 
ಉಂಟುಮಾಡುತ್ತವೆ, ಆದ್ದರಿಂದ ಅವುಗಳನ್ನು ಬದಿಗೊತ್ತಬೇಕು 
ಅಥವಾ ಪರಿಣಾಮಕಾರಿಯಾಗಿ ನಿಯಂತ್ರಿಸಬೇಕು 
ಎನ್ನಲಾಗುತ್ತದೆ. ವಸ್ತುನಿಷ್ಠತೆ ಮತ್ತು ತರ್ಕದ ಅಬ್ದರದಲ್ಲ. 
ಭಾವನೆಗಳು ಎರಡನೇ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ: ಮತ್ತು 
ಸಾಮಾನ್ಯವಾಗಿ ಯಾವುದೇ ವಿಚಾರದ ಕುರಿತು ಇವು ನೀಡುವ 
ತೀರ್ಪನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಭಾವನೆಗಳ 
ಅಪಮೌಲ್ಯೀೇಕರಣ (devaluing of emotions) ಎ೦ದರೆ 
ಕೆಲವು ರೀತಿಯ ಗುಣಲಕ್ಷಣಗಳನ್ನು - ಉದಾಹರಣೆಗೆ, 
ಅಧಿಕಾರಕ್ಕೆ ವಿಧೇಯತೆ ತೋರಿಸುವಂತಹ ಗುಣಗಳು ಅಥವಾ 
'ಉತ್ತಮ ನಡತೆ" ಎಂದರೆ ತರಗತಿಯಲ್ಲ ಮೌನವಾಗಿರುವುದು 
ಮುಂತಾದವುಗಳನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕ 
ತರಗತಿಗಳಲ್ಲ ಇತರ ಗುಣಗಳಗಿಂತ ಹೆಚ್ಚಾಗಿ 
ಆದರಿಸಲಾಗುತ್ತದೆ: ಮತ್ತು ಈ ಗುಣಗಳನ್ನು ಹೊಂದಿರುವ 
ತರಗತಿಗಳನ್ನು ಮಾದರಿ ತರಗತಿಗಳು ಎಂದು 
ಪರಿಗಣಿಸಲಾಗುತ್ತದೆ. ಆದರೂ ನಮ್ಮ ದೈನಂದಿನ ಜೀವನ ಮತ್ತು 
ಕೆಲಸದಲ್ಲ. ಒಬ್ಬರ ಭಾವನೆಗಳು ಅವರಿಗೆ ಮಾತ್ರ ಉಂಬಾಗುವ 
ವೈಯಕ್ತಿಕ. ವಿಶಿಷ್ಟ ಅಥವಾ ವಿಶೇಷವಾದ 
ಅನುಭವಗಳಾಗಿರುವುದಿಲ್ಲ ಅಥವಾ ಅವು ಕ್ಷುಲ್ಲಕವಲ್ಲ ಎಂಬುದು 
ನಮ್ಮ ಅರಿವಿಗೆ ಬರುತ್ತದೆ. ವಿನಾನ್‌. ವರ್ಶಮ್‌ ಮತ್ತು ಇತರ 
ವಿದ್ವಾಂಸರ ಬರಹಗಳು, ಈ ಭಾವನೆಗಳು 'ಮೂರ್ತರೂಪದ 
ಕಅಕೆಯ ಅನುಭವಗಳನ್ನು ಸಾಮಾಜಕ ರಚನೆಗಳು ಮತ್ತು 
ನಂಬಕೆಯ ವ್ಯವನ್ಥೆಗಳಗೆ, ಭೂತ ಮತ್ತು ವರ್ತಮಾನಕ್ಕೆ" 
(ವಿನಾನ್ಜ್‌, 2೦12) ಹೇಗೆ ಜೋಡಿಸುತ್ತವೆ ಎಂಬುದನ್ನು 
ಪರಿಶೀಅಸಲು ನಮ್ಮನ್ನು ಪ್ರೇರೇಪಿಸುತ್ತವೆ. 


ವಾವು ವಿದ್ಯಾರ್ಥಿಯಾಗಿದ್ದ ದಿನಗಳಲ್ಲ ನಮ್ಯ ಸ್ವಂತ 
ಅನುಭವಗಳತ್ತ ಹಿಂದಿರುಗಿ ನೋಡಿದರೆ, "ನಾವು ಏನು ಕಲಅತೆವು' 
ಎಂಬುದು 'ನಾವು ಹೇಗೆ ಕಅತೆವು' ಎಂಬ ಅನುಭವದೊಂದಿಗೆ 
ನಿಕಟವಾಗಿ ಸಂಬಂಧಿಸಿರುವುದನ್ನು ನಾವು ಕಾಣಬಹುದು. 
ವಿಶೇಷವಾಗಿ ತರಗತಿಯೊಳಗೆ ನಡೆಯುವ ಭನ್ನತೆ, ಅಧಿಕಾರ. 
' ವಿಶೇಷತೆ" ಅಥವಾ ಸವಲತ್ಗುಗಕ ಮೇಲಅನ ಚರ್ಚೆಗಳು, 
ವ್ಯತ್ಯಾಸಗಳ ಬಗ್ಗೆ ಆಳವಾದ ಕಲ್ಲನೆಗಳು ಮತ್ತು ಊಹೆಗಳಗೆ 
ಸವಾಲೊಡ್ಡಬಹುದು. ಬಲವಾದ ಭಾವನೆಗಳನ್ನು ಬಡಿದೆಬ್ಬಸ- 
ಬಹುದು. ಇದು ಬಹುಶಃ ವಿದ್ಯಾರ್ಥಿಗಳ ತೀರಾ ವೈಯುಕ್ತಿಕ 
ವಿಚಾರವನ್ನು ಕೆದಕಬಹುದು ಮತ್ತು ಅವರ ಜೀವನ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಅನುಭವಗಳು ಮತ್ತು ನಂಜಕೆಗಳನ್ನು ಒಳಗೊಂಡಿದ್ದು ಅದು 
ಪ್ರಶ್ನಾತೀತವೂ ಆಗಿರಬಹುದು. 


ಇಲ್ಲ ಒಂದು ಉದಾಹರಣೆಯನ್ನು ಹಂಚಿಕೊಳ್ಳುವುದಾದರೆ, 
ಇಸ್ಕತ್‌ ಅವರ 'ಠೇದ್‌' ಅನ್ನು (ತುಅಕಾ ಬುಕ್ಸ್‌ ಪ್ರಕಟಸಿದ 
ಜಾನಪದ ಕಥೆ, ಇದರಲ್ಲ ಇಸ್ಕತ್‌ ತನಗೆ ತುಂಬಾ ಉದ್ದವಾದ 
ಪ್ಯಾಂಟ್‌ ಬರೀದಿಸಿದಾಗ ನಡೆಯುವ ದುಃಖು-ಹಾಸ್ಯ ಮಿಶ್ರಿತ 
ಘಟನೆಗಳ ಸರಣಿಯ ಸುತ್ತ ಈ ಕಥೆ ತಿರುಗುತ್ತದೆ) 8ರಿಂದ - 
10ರ ವಯಸ್ಸಿನ ಮಕ್ಕಳಗೆ ಓದುತ್ತಿರುವಾಗ, ಗುಂಪಿನಲ್ಲಿ 
ನಡೆಯುತ್ತಿರುವ ಸಂಭಾಷಣೆಯಲ್ಲ ಕಥೆಯ ಪಾತ್ರಗಳನ್ನು 
' ಇತ್ತೀಚಿನ ದಿನಗಳಲ್ಲ ಸುದ್ದಿಯಲ್ಲರುವ ಪಾಕಿಸ್ತಾನಿಗಳು' , 
' ತೊಂದರೆಯನ್ನು ಸೃಷ್ಟಿಸುವವರು' ಮತ್ತು 'ಬುರ್ಬಾವನ್ನು 
ಧರಿಸುವವರು" ಎಂದು ಹೋಲಸುತ್ತ ಒಬ್ಬ ವಿದ್ಯಾರ್ಥಿಯ ಕಡೆಗೆ 
ತಿರುಗಿತು. ಈ ವಿಷಯದ ಕುರಿತು ಆತನ ನಿರ್ಣಯ ಮತ್ತು ಆ 
ಸಮಯದಲ್ಲ ಪ್ರಮುಖವಾಗಿ ಸುದ್ದಿಯಲ್ಲದ್ದ (ಕರ್ನಾಟಕದ 
ಶಾಲೆಗಳಲ್ಲ ಹಿಜಾಬ್‌ ನಿಷೇಧದ ನಂತರ) ವಿಷಯದ ಬಗಣ್ಣೆ 
ತೀವ್ರವಾದ ಭಾವನಾತ್ಕಕ ತೀರ್ಪು ಈ ವಿದ್ಯಾರ್ಥಿಯನ್ನು ಇತರೆ 
ಏನನ್ನೂ ಪ್ರಕ್ನಿಸದಂತೆ ತಡೆಯಿತು. ಆ ಪ್ರಶ್ನೆಗಕೆಂದರೆ- 'ಅವರು 
ಪಾಕಿಸ್ತಾನಿ ಎಂದು ನೀವು ಏಕೆ ಭಾವಿಸುತ್ತೀರಿ? ನಿಮ್ಮ 
ಜೀವನದಲ್ಲ ಯಾರಾದರೂ ಹಿಜಾಬ್‌ ಧರಿಸಿರುವುದನ್ನು ನೀವು 
ಎಂದಾದರೂ ನೋಡಿದ್ದೀರಾ?” ಇತ್ಯಾದಿ. 'ಅನ್ಯ'ರ ಬದ್ಧೆ ಇದ್ದ 
ಎಂಟು ವರ್ಷದ ಮಗುವಿನ ಭಾವನಾತ್ಕಕ ನಿಲುವಿನ ಪ್ರಮಾಣವು. 
ಸಣ್ಣದೊಂದು ವಿಷಯದಲ್ಲೂ ತುಂಬಾ ಬಲವಾಗಿತ್ತು. 
ಆನಂತರದಲ್ಲಿ, ಎಚ್ಚರಿಕೆಯಿಂದ ರೂಪಿಸಿದ ಹದಿನ 
ಚಟುವಟಕೆಗಳು ಮತ್ತು ಸಂಭಾಷಣೆಗಳ ಮೂಲಕ, ಶಿಕ್ಷಕರು 
ಕೆಲವು ಮಕ್ಕಳ ತಲೆಯಲ್ಲ ಆಳವಾಗಿ ಹೊಕ್ಕಿರುವ ನಿರ್ದಿಷ್ಟ 
ಸಮುದಾಯದ 'ಅನ್ಯರ' ಕುರಿತು ಸಂವಾದ ನಡೆಸಲು ಅವಕಾಶ 
ಮಾಡಿಕೊಡಲು ಸಾಧ್ಯವಾಯುತು. ಭಾವನೆಗಳು 
ಸಾಮಾಜಕವಾಗಿ ಮತ್ತು ಚಾರಿತ್ರಿಕ ಹಿನ್ನೆಲೆಗಳನ್ನು ಒಳಗೊಂಡು 
ಹೇಗೆ ರೂಪಿಸಲ್ಲಡುತ್ತವೆ, ಭೌತಿಕವಾಗಿ ಒಬ್ಬರ ಮನಸ್ಸಿನಲ್ಲ ಅವರ 


ನಿರ್ಣಯ ಮತ್ತು ಆಲೋಚನೆಗಳೂ ಹೇಗೆ ಸಂಕೀರ್ಣ 
ರೀತಿಯಲ್ಲ ಬೆಸೆದುಕೊಂಡಿವೆ ಎಂಬುದು ಇದರಿಂದ 
ಅಹಿತಯನ್ನು ನಿವಾರಿಸುವುದು 


ಶಿಕ್ಷಕರಾಗಿ. ನಾವು ನಮ್ಮ ಪಾತ್ರವನ್ನು ಸಮಾಜೋ-ರಾಜಕೀಯ 
ನೆಲೆಯಲ್ಲಿ ನೋಡಬಹುದು. ಹಾಗೆಯೇ ಕರ ಭಾವನೇಯ 
ಶಿಕ್ಷಕರಾಗಿ, ಹಿಂದಿನ ಅಥವಾ ವರ್ತಮಾನ ಕಾಲಘಟ್ಟದ ಮೌಣಕ 


ಮತ್ತು ಅಖತ ಭಾಷೆಯಲ್ಲರುವ, ಅಂತೆಯೇ ಪಠ್ಯಗಳಲ್ಪರುವ. 
ಅನ್ಯಾಯದ ಕೃತ್ಯಗಳು ಮತ್ತು ಅಸಮಾನ ನೀತಿಗಳನ್ನು 
ಪ್ರಶ್ನಿಸಲು ವಿದ್ಯಾರ್ಥಿಗಳಗೆ ಅವಕಾಶಗಳು ಮತ್ತು ಸ್ಥಳಗಳನ್ನು 
ಸೃಷ್ಟಿಸುವುದು ನಮ್ಮ ಆಶಯವಾಗಿದೆ. ಇದನ್ನು ಗಮನದಲ್ಲಟ್ಟು- 
ಕೊಂಡು. ನಮ್ಮ ತರಗತಿಗಳೊಳಗೂ ಸ್ಪಷ್ಟವಾಗಿ ಅಥವಾ 
ಸೂಚ್ಯವಾಗಿ ಇದೇ ರೀತಿಯ ಮೌಲ್ಯಗಳನ್ನು ಹೊಂದಿರಬಹುದು. 
ಉದಾಹರಣೆಗೆ ಗುಂಪಿನಲ್ಲ ಪರಸ್ಪರರನ್ನು ಗೌರವಿಸುವುದು ಮತ್ತು 
ಪ್ರತಿಯೊಬ್ಬರ ಅಭಪ್ರಾಯಗಳಗೆ ಅವಕಾಶ ಮಾಡಿಕೊಡುವುದು. 
ಆ ಮೂಲಕ ಪರಸ್ಪರರ ಪ್ರತಿಕ್ರಿಯೆಯಲ್ಲ ಕಂಡು ಬರುವ 
ಭನ್ನಾಭಿಪ್ರಾಯಗಳನ್ನು ಗೌರವಿಸುವುದು ಮತ್ತು ಸಂವಾದದ 
ಮೂಲಕ ಈ ಭನ್ನಾಭಪ್ರಾಯಗಳನ್ನು ಪರಿಹರಿಸುವುದು. ಆದರೆ 
ಈ ಎಲ್ಲಾ ಭನ್ನಾಭಪ್ರಾಯಗಳನ್ನು ಪರಿಹರಿಸುವ ಸಾದೃಶ 
ರೂಪದಂತಿರುವ ಮತ್ತು ಅದೇ ರೀತಿಯ ಕ್ರಿಯೆಯಲ್ಲ 
ಮುಳುಗಿರುವ ತರಗತಿಗಳಲ್ಲ,  ಆಗಾಗ್ಣೆ ಉದ್ಭವಿಸುವ 
ಪ್ರಶ್ನೆಯೆಂದರೆ - ಬೋಧನಾ-ಕಅಕಾ ಸಮುದಾಯದ ಎಲ್ಲ 
ಸದಸ್ಯರ ಕಾಳಜ ಮತ್ತು ಯೋಗಕ್ಷೇಮವನ್ನು 
ಗಮನದಲ್ತರಿಸಿಕೊಂಡು, ನಾವು ಅಧಿಕಾರದ ಕೇಂದ್ರಗಳು 
ಹಾಗೂ ಪ್ರಬಲ ಸಾಂಸ್ಕೃತಿಕ ನಂಜಕೆಗಳು ಉಂಟು 
ಮಾಡಬಹುದಾದ ಅಹಿತಕರ ಭಾವನೆಗಳನ್ನು ಉತ್ತಮವಾಗಿ 
ನಿಭಾಯುಸುವುದು ಹೇಗೆ? ಎನ್ನುವುದು. 


ಉದಾಹರಣೆಗೆ, ಕಿರಿಯ ವಿದ್ಯಾರ್ಥಿಗಳೊಂದಿಗೆ ಅಂಗತ್ಸದ ಬಣ್ಣೆ 
ಮಾತನಾಡುವಾಗ, ನಿಯಮಗಳು ಮತ್ತು ಸಿದ್ಧಮಾದರಿಗಳ ಸುತ್ತ 
ಘರ್ಷಣಿಗಳು ಉದ್ಭವಿಸುವುದು ಸಾಮಾನ್ಯವಾಗಿದೆ ಮತ್ತು 
ನಮ್ಮೆಲ್ಲರನ್ನು ಆವರಿಸಿರುವ ಪಿತೃಪ್ರಾಧಾನ್ಯತೆಯ (p೩triarchy) 
ವಿಶಾಲ ರಚನೆಯನ್ನು ನಾವು ಉಲ್ಲೇಖಸುತ್ತೇವೆ. ಕೆಲವರು 
'ಹುಡುಗರು ಹುಡುಗಿಯರಿಗಿಂತ ಬಲಶಾಅಗಳು' ಅಥವಾ ಕೆಲವು 
'ಹೆಣ್ಣನದ' ಮತ್ತು ಕೆಲವು 'ಗಂಡಸುತನದ' ಲಕ್ಷಣಗಳು 
ಎಂಬಂತಹ ಅಂಗ ನಿರ್ದಿಷ್ಟವಾಗಿರುವಂತಹ ಕಲ್ಪನೆಗಳನ್ನು 
ಹೊಂದಿರಬಹುದು, ಬಹುಶಃ ಈ ಆಲೋಚನಾ ಕ್ರಮದಲ್ಲ 
ದ್ರಂದ್ರವೂ ಇರಬಹುದು. ತರಗತಿಯು ಯಾರನ್ನು 'ಹುಡುಗಿ' 
ಎಂದು ನಿರ್ದಿಷ್ಟ ಗುಣಗಳನ್ನು ಆರೋಪಿಸಿ ನೋಡುತ್ತದೆಯೋ 
ಅವರು ತಮ್ಮಲ್ಲ ಆ ಗುಣಗಳನ್ನು ಗುರುತಿಸಿಕೊಳ್ಳದೆಯೂ 
ಇರಬಹುದು. ವಿಶೇಷವಾಗಿ ಆರಂಭದ ತರಗತಿಗಳಲ್ಲರುವ 
ವಿದ್ಯಾರ್ಥಿಗಳಗೆ ಇದು ಕಷ್ಟಕರವಾಗಿರುತ್ತದೆ, ಏಕೆಂದರೆ 
ಪ್ರತಿಕ್ರಿುಸುವ ಕೌಶಲಗಳು ಮತ್ತು ಚರ್ಚೆಯ ಸಾಮರ್ಥ್ಯವು 
ಅವರಲ್ಲ ಇನ್ನೂ ಬೆಳವಣಿಗೆ ಹೊಂದುತ್ತಿರುವುದು. ಒಬ್ಬರು 
ಜ್ಞಾನವನ್ನು ಪಡೆಯಲು, ಅದರಲ್ಲ ತೊಡಗಿಸಿಕೊಳ್ಳಲು 
ಪ್ರತಿರೋಧ ತೋರುವ ಜಗತ್ತು. ಮತ್ತೊಬ್ಬರು (ಆರಾಮವಾಗಿ) 
ಜ್ಞಾನವನ್ನು ಪಡೆಯುವಲ್ಲ ತೋರುವ ಆಸಕ್ತಿ, ಅದನ್ನು ಪಡೆದು 
ಆತ ಅನುಭವಿಸುವ ಸಂತೋಷಕ್ಕಿಂತ ಭನ್ನವಾಗಿರಬಹುದು 
ಮತ್ತು ಇದು ಈ ಎರಡೂ ಮನಸ್ಸಿತಿಯವರ ನಡುವೆ ತೀವ್ರವಾದ 
ಅಹಿತಕರ ಭಾವನೆಗಳನ್ನು ಉಂಟುಮಾಡಬಹುದು. ಆರೈಕೆ, ಪ್ರೀತಿ 
ಮತ್ತು ಸಮಾನತೆಯ ಮೇಲೆ ಜಾಗತಿಕ ದೃಷ್ಟಿಕೋನಗಳನ್ನು 
ರೂಪಿಸುವ ಸಂದರ್ಭದಲ್ಲ ನಾವು ಈ ಅಹಿತಕರ ಭಾವನೆಯನ್ನು 
ಹೇಗೆ ಪರಿಹರಿಸಬಹುದು? 


೨ರಿಂದ 14ರ ವಯಸ್ಸಿನ ಗುಂಪಿಗೆ ಭಾಷಾ ತರಗತಿಗಳನ್ನು 
ನಡೆಸುವಾಗ, ನಮ್ಮ ಅನೇಕ ಸಂಭಾಷಣಿಗಳು ಇಂದ್ಲಿಷ್‌ 
ಭಾಷೆಯಲ್ಲನ ವೈಯಕ್ತಿಕ ಸರ್ವನಾಮಗಳ ಪರಿಕಲ್ಪನೆಯ ಸುತ್ತ 
ಇರುವುದನ್ನು ನಾನು ಗಮನಿಸಿದ್ದೇನೆ (ನಾನು. ನೀನು. ಅವನು. 
ಅವಳು, ಅವರು ಇತ್ಯಾದಿ). ಉದಾಹರಣೆಗೆ, ನಮ್ಮ ದೈನಂದಿನ 
ಜೀವನದಲ್ಲ ವಿವಿಧ ಸ್ಥಳಗಳಲ್ಲ ನಾವು ಸ್ವಾಭಾವಿಕವಾಗಿ ಯಾವ 
ಸರ್ವನಾಮಗಳನ್ನು ಬಳಸುತ್ತೇವೆ ಎಂಬುದನ್ನು ನಮ್ಮ 
ಸಂಭಾಷಣೆಗಳು ನಿರ್ಧರಿಸುತ್ತವೆ. ನಮ್ಮ ಗುಂಪಿನಲ್ಲ ಕೆಲವರು. 
ತಮ್ಮ ಬಸ್ತಿಯಲ್ಲ (ಸ್ಲಂ) (ಅಷ್ಟೇನೂ ಸುರಕ್ಷಿತವಲ್ಲದ ಸ್ಥಳಗಳಲ್ಲ) 
ಮತ್ತು ತರಗತಿಯಲ್ಲ (ಹೆಚ್ಚಿನ ವಿಮರ್ಶೆಗೆ ಒಳಗಾಗದ) ವಿಭನ್ನ 
ಅಂಗತ್ವ ಗುರುತು (8ೀಗರೇಃ dns) ಹೊಂದಿದವರಿದ್ದರು. 
ಇನ್ನಿತರರು ತಮ್ಮ ಅಂಗ ಅಸ್ಥಿರತೆಯನ್ನು ಮತ್ತು ಅದೆಷ್ಟು 
ಸಾಮಾಜಕವಾಗಿ ನಿರ್ಮಿತವಾದುದೆಂದು ವಿಮರ್ಶೆ 
ಮಾಡಬಲ್ಲವರಾಗಿದ್ದರು. ಗೊಂದಲಗಳು ಸ್ತಾಗತಾರ್ಹವಾಗಿರು- 
ವಂತಹ, 'ಐಷ್ಟವಾಗದ' ಭಾವನೆಗಳಗೆ ಸಾಮೂಹಿಕವಾಗಿ ಹೆಗಲು 
ಕೊಡಬಲ್ಲಂಥ ಮತ್ತು ' ಗೋಜಲಾಗಿರುವುದನ್ನು' 
ಸ್ತೀಕರಿಸುವಂಥ, ಒಂದು ತರಗತಿ ಸಂಸ್ಕೃತಿಯನ್ನು ರಚಿಸಲು, 
ಗುತ್ತಿ ಕ್ಯಾನ್‌ ಫ್ರೈ (ಮುಸ್ಥಾನ್‌, 2೦1೨), ನವಾಬ್‌ ಸೆ ನಂದಿನಿ 
(ನಿರಂತರ, ೭೦೦6), ದಿ ಅನ್‌ಬಾಯ್‌ ಬಾಯ್‌ (ಪಿಕ್ಷಿಯೋಲ್ಡ್‌ 
ಬುಕ್ಸ್‌, 2೦13), ಅಜೂಬಾ (ಏಕಲವ್ಯ, 2೨೦18)ನಂತಹ ಸಮೃದ್ಧ 
ಮತ್ತು ಸೂಕ್ಷ್ಯ ಕಥೆಗಳನ್ನು ನಾನು ಕಂಡುಕೊಂಡಿದ್ದೇನೆ. 
ಸಿದ್ದಮಾದರಿಗಳ ವಿರುದ್ಧ ಹೋರಾಡುವ ಮತ್ತು ಅವರಿಗೆ 
ಹತ್ತಿರವಾದ, ಸತ್ಯವೆಂದು ಕಂಡುಬಂದ, ಪಾತ್ರಗಳ ಮೂಲಕ 
ಮಕ್ಕಳು ಸಂತೋಷವನ್ನು ಕಂಡುಕೊಳ್ಳುವುದಕ್ಕೆ ಈ ಕಥೆಗಳು 
ನಮಗೆ ಸಹಾಯ ಮಾಡಿವೆ. ನಿರಂತರವಾಗಿ ನಮ್ಮ 
ಗುರುತುಗಳನ್ನು ದೃಢೀಕರಿಸುತ್ತಾ ಮತ್ತು ಒಟ್ಟಗೆ ಕೂತು ನಮ್ಮ 
ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ಇದ್ದುದರ ಪರಿಣಾಮವಾಗಿ. 
ಕೆಲವು ವಾರಗಳ ನಂತರ, ಈ ಹಓದುವಿಕೆಯಲ್ಲ ತೊಡಗಿಕೊಂಡ 
ಗುಂಪು ಪರಸ್ಪರರಿಗೆ ಯಾವ ಸರ್ವನಾಮಗಳನ್ನು 
ಬಳಸಬೇಕೆಂದು ತಮ್ಮದೇ ಆದ ರೀತಿಯಲ್ಲ ಪರಿಶೀಲಸಿ 
ಕಂಡುಕೊಂಡಿತು ಮತ್ತು ಅವರ ಜನ್ಯ / ಅಧಿಕೃತ ಹೆಸರುಗಳ 
ಬದಲಗೆ, ತರಗತಿಯ ಹೊರಗಿದ್ದರೂ, ಗುಂಪು ಅವರ 
ಆಯ್ದುಕೊಂಡ ಅಥವಾ ಇಷ್ಟಪಟ್ಟ ಹೆಸರುಗಳನ್ನು ಪರಸ್ಪರ 
ಬಳಸುವುದನ್ನು ವಾನು ಗಮನಿಸಿದ್ದೇನೆ. ಉದಾಹರಣೆಗೆ, ಪೂಜಾ 
ಎಂಬ ಮಗು ವಿಭಿನ್ನ ಅಂಗದ ಗುರುತನ್ನು ಆರಿಸಿಕೊಳ್ಳಬಹುದು 
ಮತ್ತು ಅಮನ್‌ ಎಂದು ಕರೆಸಿಕೊಳ್ಳಲು ಬಯಸಬಹುದು. 


ಸಾಮಾನ್ಯವಾಗಿ ಅಧಿಕಾರ ರಚನೆಗಳ ವಿಶ್ಲೇಷಣೆಗೆ ಪ್ರತಿರೋಧ 
ವ್ಯಕ್ತಪಡಿಸುವುದು ಮತ್ತು ತರಗತಿಗಕಲ್ಲ ಪ್ರಬಲವಾದ 
ಸಾಂಸ್ಕೃತಿಕ ನಂಬಕೆಗಳಗೆ ಅಂಟಕೊಳ್ಳುವುದು. ಗುರುತಿಸುವಿಕೆ 
ಮತ್ತು ಕಾಳಜಗಾಗಿ ಪ್ರಬಲವಾದ ಕೂಗು ಮುಂತಾದವು ಒಬ್ಬರ 
ಒಳಗಿರುವ ಹೆದರಿಕೆಯ ಭಾವನೆಯಿಂದ ಉಂಬಾಗುತ್ತವೆ. 
' ಅಹಿತಕರ ಭಾವನೇಯ ಕುರಿತ ಬೋಧನಾ ವಿಧಾನ' 
(pedagogy of discomfort) woಂಬ ವಿಷಯದ ಕುರಿತು 
ಅಧ್ಯಯನ ಕೈಗೊಂಡಿರುವ ಮೇಗನ್‌ ಬೋಲರ್‌ ಅವರಂತಹ 


ವಿದ್ವಾಂಸರು ತಮ್ಮ ಕೃತಿಯಲ್ಲ. ಸಹಾನುಭೂತಿ ಮತ್ತು ಭರವಸೆ 
ಪ್ರಮುಖ ಅಂಶಗಳಾಗಿವೆ ಎಂದು ಭಾವಿಸುತ್ತಾರೆ. ಅಹಿತಕರ 
ಭಾವನೇಯ ಕುರಿತ ಶಿಕ್ಷಣಶಾಸ್ತವು 'ದೈನಂದಿನ ಅಭ್ಯಾಸಗಳು. 
ದಿನಚರಿಗಳು ಮತ್ತು ಪ್ರಜ್ಞಾಹೀನ ಸಂಕೀರ್ಣತೆಯನ್ನು 
ಪ್ರಾಬಲ್ಯದೊಂದಿಗೆ ರೂಪಿಸುವಲ್ಲ ಆಳವಾಗಿ ಹುದುಗಿರುವ 
ಭಾವನಾತ್ಮಕ ಆಯಾಮಗಳನ್ನು ಗುರುತಿಸುತ್ತದೆ ಮತ್ತು ಅದನ್ನು 
ತೊಂದರೆಗೊಳಪಡಿಸುತ್ತದೆ" (ಬೋಲರ್‌. ೭2೦೦4, ಪುಟ. 18). 
ಹೀಗೆ ಮಾಡುವುದರ ಮೂಲಕ, ಇದು ಕೇವಲ ಬಲಾಢ್ಯ 


ಗುಂಪಿನ ಸದಸ್ಯರನ್ನು ಮಾತ್ರವಲ್ಲ, ನಿರ್ಲಕ್ಷ್ಯಕ್ಕೊಳಗಾದ 
ಸದಸ್ಯರನ್ನೂ ಅನಿವಾರ್ಯವಾಗಿ ಅಂತರ್ಗತಗೊಳಸಿ- 
ಕೊಂಡಿರುವ ಮೌಲ್ಯಗಳನ್ನು ಮರುಪರಿಶೀಅಸಲು 
ಆಹ್ವಾನಿಸುತ್ತದೆ. ಅಹಿತಕರ ಬೋಧನಾ ವಿಧಾನವು 


ಯಾರಾದಾರೊಬ್ಬರ ಜಾಗತಿಕ ದೃಷ್ಟಿಕೋನವನ್ನು ನಿವಾರಿಸಿದರೆ 
(ವಿಮರ್ಶಾತ್ಮಕ ಶಿಕ್ಷಣಶಾಸ್ತ್ರದ (critical pedagogy) ಪ್ರಕಾರ 
ಇದು ಅಡ್ಡಿಪಡಿಸಲು ಮತ್ತು ಛಅದ್ರಗೊಳಸಲು ಅವಶ್ಯಕವಾಗಿದೆ). 
ಸಹಾನುಭೂತಿಯ ಮೂಲಕ ನಿರ್ವಾತವನ್ನು ಬೇರೆ ಯಾವುದರ 
ಮೂಲಕವಾದರೂ ತುಂಬುವ ಸಾಧ್ಯತೆಯುದೆ. ಹೀಗೆ 


' ಸಹಾನುಭೂತಿಯು ಅಹಿತಕರ ಶಿಕ್ಷಣಶಾಸ್ತ್ರವನ್ನು 
ಅನಮುಭವಿಸುತ್ತಿರುವವರು ಮತ್ತು ಅಪೂರ್ಣತೆಗಳ೦ದ 


ತುಂಬರುವ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಜೀವಂತವಾಗಿರಲು 
ಹೊಸ ಮಾರ್ಗಗಳನ್ನು ಅನ್ವೇಷಿಸುತ್ತಿರುವವರ ನಡುವಿನ ಒಂದು 
ಸೇತುವೆಯಾಗಿದೆ. (ಬೋಲರ್‌, 2೦೦4, ಪು.12೨) 
ಅಸ್ಪಿತ್ತದಲ್ಲರುವ ವಾಸ್ತವಗಳನ್ನು ವಿಮರ್ಶಾತ್ಮಕವಾಗಿ ಪ್ರಶ್ನಿಸುವ 
ಕಾರ್ಯನಿರ್ವಹಿಸಬೇಕಿರುವ ಶಿಕ್ಷಕರ ಕಾರ್ಯವಾಗಿ ಈ 
ಸೇತುವೆಯ ಸೃಷ್ಟಿಯು ಅತ್ಯಗತ್ಯವಾಗಿದೆ. 


ಸಹಾನುಭೂತಿ ಮತ್ತು ಭರವಸೆ 


ಸಹಾನುಭೂತಿಯು ಹೊಸತನದ, ಹೆಚ್ಚು ಸಮಾನವಾದ ಮತ್ತು 
ಭರವಸೆಯ ಮೇಲೆ ಸ್ಥಾಪಿತವಾದ ಜಗತ್ತನ್ನು ನಿರ್ಮಿಸಲು 
ಬಾಗಿಲು ತೆರೆಯುತ್ತದೆ. ಕಅಕಾ ಸಮುದಾಯವು (ತರಗತಿ) 
ಅವರ ಸಪ್ರಇಚ್ಛೆಯಿಂದ, ಆತ್ಮಸಾಕ್ಷಿಗೆ ಅನುಗುಣವಾಗಿ ತಮ್ಮ 
ಸವಲತ್ತುಗಳು ಎಲ್ಲಂದ ಬರುತ್ತಿವೆ ಎಂದು ತಮ್ಮನ್ನು ತಾವು 
ಪ್ರಪ್ಲಿಸಿಕೊಂಡು, ಇತರರ ಸ್ಥಾತಂತ್ಯ್ಯದ ತ್ಯಾಗದಿಂದಾಗಿ 
ಬರುತ್ತಿವೆ (ಅಥವಾ ಯಾವುದನ್ನ ಅನಿವಾರ್ಯ ಮತ್ತು ಸ್ಥಿರವಾದ 
ರಚನೆಗಳು ಎಂದು ಅವರು ಗ್ರಹಿಸುತ್ತಾ ರೋ ಅವು ನಿಜವಾಗಿ 
ಐತಿಹಾಸಿಕವಾಗಿ ಮತ್ತು ಸಾಮಾಜಕವಾಗಿ ರಚಿಸಲ್ಪಟ್ಟವು) 
ಎಂದು ಅರಿತುಕೊಳ್ಳಲು ಸಾಧ್ಯವಾದರೆ, ಟೀಕೆ, ಸಿನಿಕತೆಗಳನ್ನು 
ದೂರಮಾಡಿ ಎಲ್ಲರೂ ಒಂದಾಗಿ ಭವಿಷ್ಯವನ್ನು ರೂಪಿಸಲು 
ಸಾಧ್ಯ. ಉದಾಹರಣೆಗೆ, ದೆಹಅ-ಹರಿಯಾಣ ಗಡಿಯಲ್ಲರುವ 
ನಮ್ಮ ತರಗತಿಯ ವಿದ್ಯಾರ್ಥಿಗಳ ಕುಟುಂಬಗಳಗೆ ಒಕ್ಕಲೆಬ್ಬಸುವ 
ನೋಟಸ್‌ಗಳನ್ನು ಕೊಡಲಾಗಿತ್ತು. ಆಗ, ಆ ಸಮುದಾಯಗಳು. 
ಅವರ ಪ್ಪಂತ ಕುಟುಂಬಗಳ ಇತಿಹಾಸವನ್ನು. ಇವತ್ತು 
ಅಸ್ತಿತ್ತದಲ್ಲರುವ ಅವರ ಬಸ್ತಿಗಳು ಹೇಗೆ ಮತ್ತು ಏಕೆ 
ರಚನೆಯಾದವು ಎಂಬುದನ್ನು ದಾಖಲಅಸುವ ಮೂಲಕ ಹೆಚ್ಚಿನ 


ವಿದ್ಯಾರ್ಥಿಗಳು ಅಧಿಕಾರ ಕೇಂದ್ರದ ವಿರುದ್ಧ ಧ್ವನಿ ಎತ್ತುವ 
ಭರವಸೆಯನ್ನು ಕಂಡುಕೊಂಡರು.  ಅಲ್ಲಯವರೆಗೆ ಅದು 
ಜೀವನಕ್ಕಿಂತ ದೊಡ್ಡದಾಗಿಯೂ ಸ್ಥಿರವಾಗಿಯೂ ಕಂಡಿತ್ತು. ಈ 
ರೀತಿಯಾಗಿ, 'ನಿಣಾಯಕ ಭರವಹೆ" (critical hope) 
ಎಂಬುದು ಕೇವಲ ಉತ್ತಮ ದಿನದ ಕನಸುಗಳನ್ನು 
ಕಾಣುವುದನ್ನೂ ಮೀರಿ ಎಲ್ಲರೂ ಒಬ್ದಾಗಿ ಹೇಗೆ ಕೆಲಸ 
ಮಾಡುವುದು ಎಂಬುದರ ಕುರಿತು ಪ್ರಜ್ಞಾಪೂರ್ವಕವಾಗಿ 
ಯೋಚಿಸುವಂತೆ ಮಾಡುತ್ತದೆ (ಪ್ರೇರ್‌ ಮತ್ತು ಇತರರು, 2೦೦1). 
ಈ ರೀತಿಯಲ್ಲ ಜವಾಬ್ದಾರಿಯನ್ನು ಚೌೌಕಟ್ಟುಗೊಆಸುವುದು 
ಕೂಡ ನಮ್ಮನ್ನು ಸಾಮಾಜಕ ಸಂಬಂಧಗಳ ಜಾಲದಲ್ಲಿ 
ಹಿಡಿದಿಡುತ್ತದೆ ಮತ್ತು ಇದರಲ್ಲ ನಮ್ಮ ಕ್ರಿಯೆಗಳು 
ಮುಖ್ಯವಾಗುತ್ತವೆ ಮತ್ತು ಅವು ಪರಿಣಾಮಗಳನ್ನು ಜರುತ್ತವೆ. 
ಈ ರೀತಿಯ ಭರವಸೆಯು ನಿರಾಧಾರವಲ್ಲ, ಅಂದರೆ, ನಾವು 
ಯೋಚಿಸದೆ ಆಶಾವಾದಿಗಳಾಗುತ್ತೇವೆ ಅಥವಾ 'ಕಠಿಣ ಪರಿಶ್ರಮ 
ಮಾತ್ರ ಯಶಸ್ಸಿಗೆ ಕಾರಣವಾಗುತ್ತದೆ' ಅಥವಾ 'ಇದು 
ನನ್ನಂತಹವರ ಹಣೆಬರಹ' ಎಂಬಂತಹ ಕ್ಷೀಷೆಯನ್ನು 
ನಂಬುತ್ತೇವೆ ಎಂದಲ್ಲ. ಬದಲಾಗಿ, ವರ್ತಮಾನವನ್ನು 
ಬದಲಾಯುಸಲು, ಅನ್ಯಾಯದ ಸಂದರ್ಭಗಳನ್ನು ಎದುರಿಸಿ 
ಅದನ್ನು ಇತರ ಸಂಭವನೀಯ ಭಛವಿಷ್ಯವಾಗಿ ಪರಿವರ್ತಿಸಲು 
ನಾವು ಇತರರೊಂದಿಗೆ ಸೌಹಾರ್ದಯುತವಾಗಿ ಮಾತುಕತೆ 
ನಡೆಸಲು ಪ್ರಯತ್ನಿಸುತ್ತೇವೆ. ಭವಿಷ್ಯಕ್ಷಾಗಿ ಮತ್ತು 
ಪರಸ್ಪರರಲ್ಲರುವ ಭರವಸೆಯು ತರಗತಿಯಲ್ಲ ವೈಯಕ್ತಿಕವಾಗಿ 
ಮತ್ತು ಸಾಮೂಹಿಕವಾಗಿ ಚೆನ್ನಾಗಿರುವುದರ ಭಾಗವಾಗಿದೆ. 
ಅಂತಹ ಶಿಕ್ಷಣವು ಸಬಲೀಕರಣಗೊಳಸುತ್ತದೆ ಅಥವಾ 
ವಿಮೋಚನೆಯು ಗುಣಪಡಿಸುತ್ತದೆ ಮತ್ತು ಅದರ ಪ್ರಮುಖ 
ಅಂಶವಾಗಿರುವ ಕಾಳಜ ಮತ್ತು ಸಹಾನುಭೂತಿಯಿಂದ 
ನಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತದೆ. 


ಕೆಲವು ತಿಂಗಳ ಹಿಂದೆ, ಬಸ್ತಿಯಲ್ಲ 6ರಿಂದ 10 ವರ್ಷದ ಮಕ್ಷಳ 
ಗುಂಪು ಗಣಪತಿ ವಿಸರ್ಜನಾ ಮೆರವಣಿಗೆಯ ಸೇರಲು 
ಉತ್ತುಕರಾಗಿ ರಸ್ತೆಯಲ್ಲ ಧ್ವನಿವರ್ಧಕದ ಹಿಂದೆ ಹೋಗುತ್ತಿದ್ದಾಗ, 
ಗಣಪತಿಯನ್ನು ನೀರಲ್ಲ ಮುಳುಗಿಸುವ ಪದ್ಧತಿಯ ಹಿಂದಿನ 
ಇತಿಹಾಸ ತಿಆದಿದೆಯೇ ಎಂದು ಮಕ್ಕಳನ್ನು ಶಿಕ್ಷಕರು ಕೇಳದರು. 
ನಂತರ ನಡೆದದ್ದು ಜಾತಿಯ ಆಧಾರದ ಮೇಲೆ ಧಾರ್ಮಿಕ 
ಆಚರಣೆಗಳ ಬದ್ಧೆ ಚರ್ಚೆ- ವಿಗ್ರಹ ಸ್ಪರ್ಶಿಸುವುದನ್ನು ಏಕೆ 
ಕೆಲವರಿಗೆ ನಿರಾಕರಿಸಲಾಯುತು ಮತ್ತು ಅಂತಿಮವಾಗಿ ಅದು 
ನಿಜವಾಗಿಯೂ ಯಾರ ಧರ್ಮ ಎಂಬ ಪ್ರಶ್ನೆಯೊಂದಿಗೆ 
ಮುಕ್ತಾಯಗೊಂಡಿತು. ಪ್ರಾಬಲ್ಯ ಹೊಂದಿರುವ ವ್ಯವಸ್ಥೆಗಳನ್ನು 
ಪ್ರಶ್ನಿಸಲು ಮತ್ತು ಒಬ್ಬರ ಜಾಗತಿಕ ದೃಷ್ಠಿಕೋನವನ್ನು 
ಬದಲಾಯುಸಲು ಅನುವು ಮಾಡಿಕೊಡುವ ಕಷ್ಟಕರ ಕೆಲಸದಲ್ಪ 
ತೊಡಗಿಸಿಕೊಳ್ಳುವ ಈ ಭಾವನಾತ್ಮಕ ಇಚ್ಛೆಗೆ (emotional 
willingness) ಸಂವಾದ ಮತ್ತು ವಿಶ್ಲಾಪದ ಅಗತ್ಯವಿರುತ್ತದೆ 


ಮತ್ತು ಇದು ಸುಗಮಕಾರರ ಜವಾಬ್ದಾರಿಯಾಗಿದೆ. 
ತರಗತಿಯಲ್ಪನ ಭರವಸೆ ಮತ್ತು ಹೆಚ್ಚು ನಿರ್ದಿಷ್ಟವಾಗಿ 
ನಿರ್ಣಾಯಕ ಭರವಸೆಯು (critical hope), ನಮಗೆ 


ಹೊತ್ತಿನಲ್ಲಿ 
ಸಾಗುವ 


ವಿಮರ್ಶಾತ್ಯಕವಾಗಿರುವುದು ಮತ್ತು ಅದೇ 
ಸಹಾನುಭೂತಿಯಿಂದಿರುವುದು ಜೊತೆಜೊತೆಗೇ 
ಕೆಲವು ವಿಧಾನಗಳನ್ನು ನೆನಪಿಸುತ್ತದೆ. 


ಉಪಸಂಹಾರ 


ತರಗತಿಯಲ್ಲ ಸಾಮಾಜಕ ನ್ಯಾಯ. ನಿರ್ಣಾಯಕ ಭರವಸೆ 
ಮತ್ತು ಸಹಾನುಭೂತಿಯ ಕಲ್ಪನೆಗಳ ಸಾಮಾನ್ಯ ಗುರಿ 
ಮಕ್ಕಳನ್ನು ರಕ್ಷಿಸುವುದಾಗಿದೆ. ಇದು ಬಾಲ್ಯದಲ್ಲಿ ಮಕ್ಕಳು 
'ಮುದ್ಧತೆ' ಅಥವಾ 'ನಿಷ್ಠಪಟತೆ' ಹೊಂದಿರುತ್ತಾರೆ ಎಂಬ ಪ್ರಬಲ 
ರೆಹಿಕೆಯಬುಂದ ಬಂದಿದೆ. ಮಕ್ಕಳ ಸಾಹಿತ್ಯ ಅಥವಾ ಮಕ್ಕಳ 
ಚಲನಚಿತ್ರಗಳನ್ನು ನಾವು ವಯಸ್ಥರು 'ಮಕ್ಕಳ ಸ್ನೇಹಿ' ಎಂದು 
ಪರಿಗಣಿಸುವಲ್ಲ ಮತ್ತು ಚರ್ಜಿಸುವಲ್ಲ ನಮ್ಮ ಗ್ರಹಿಕೆಗಳು ಸಹ 
ಇದೇ ರೀತಿಯವುಗಳಾಗಿರುತ್ತವೆ. ಮಕ್ಕಳಲ್ಲ ಇದೆ ಎಂದು 
ಭಾವಿಸಲಾದ ಮುಡ್ಯತೆ ಯಾವುದೇ ರೀತಿಯ ವ್ಯಕ್ತಿನಿಷ್ಠತೆಯ 
ಕೊರತೆಯನ್ನು ಸೂಚಿಸುತ್ತದೆ. ಹಿಂಸಾಚಾರ, ನಿಂದನೆ ಮತ್ತು 
ಯಾವುದೇ ರೀತಿಯ ರಚನಾತ್ಮಕ ಘರ್ಷಣಿಗಳ೦ದ 
ರಕ್ಷಿಸಲ್ಪ್ಲಡಬೇಕಾದ, ಯಾವುದೇ ಪೂರ್ವಕಲ್ಲನೆಗಳಲ್ಲದೆ ಖಾಅ 
ಹಾಕೆಯಂತಿರುವ ಮಕ್ಕಳಗೆ, ಮಕ್ಕಳ ಪುಸ್ತಕಗಳು 
ಸಾಮಾನ್ಯವಾಗಿ 'ಸರಳ', ನೇರ ನಿರೂಪಣಿಗಳ೦ದ ಕೂಡಿರಬೇಕು 
ಎಂದು ನಿರೀಕ್ಷಿಸಲಾಗಿದೆ. ವಯಸ್ಥರು ಬರೆದ ಮಕ್ಕಳ 
ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ನೈತಿಕತೆಯ ಬೋಧನೆಯೇ 
ತುಂಬರುತ್ತದೆ. ಆದರೂ, ಮಕ್ಕಳು ಘರ್ಷಣೆಗಳನ್ನು 
ಅನುಭವಿಸುತ್ತಾರೆ ಮತ್ತು ದೈನಂದಿನ ಜೀವನದ ಎಲ್ಲಾ 


ಪರಾಮರ್ಶನ 


ನೋವುನಲಅವುಗಳ ಮಧ್ಯೆಯೇ ಎಲ್ಲರ ನಡುವೆ ಬದುಕುತ್ತಾರೆ. 
ಬಾಲ್ಯದ ಅನುಭವಗಳು ಸರಳ ಅಥವಾ ಏಕರೂಪದಿಂದ 
ದೂರವಿರುತ್ತವೆ ಮತ್ತು ಬಹುತೇಕ ಸಂದರ್ಭದಲ್ಲ ಆಳವಾಗಿ 
ರಾಜಕೀಯವಾಗಿರುತ್ತವೆ. ಕೆಲವು ವಾಸ್ತವಗಳಂ೦ದ ಮಕ್ಕಳನ್ನು 
ರಕ್ಷಿಸುವ ಆಶಯದೊಂದಿಗೆ ನಾವು ಪ್ರಾಥಮಿಕ ಶಾಲೆಯಲ್ಲ 
ಜಟಲ ಚರ್ಚೆಗಳನ್ನು ಬದಿಗೊತ್ತಲು ಪ್ರಯತ್ನಿಸುತ್ತೇವೆ. ಆದರೆ, 
ಇದು ಅವರನ್ನು ತಪ್ಪು ದಾರಿಗೆಳೆಯಬಹುದು. ಅದರಲ್ಲೂ 
ವಿಶೇಷವಾಗಿ ದಬ್ದಾಆಕೆಯ ವಿರುದ್ಧದ ಹೋರಾಟಗಳನ್ನು 
ನಿರಂತರವಾಗಿ ನಡೆಸಿಕೊಂಡು ಬಂದಿರುವ ನಿರ್ಲಕ್ಷಿತ 
ಸಮುದಾಯಗಳಂ೦ದ ಬಂದಿರುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ 
ಮಾತನಾಡುವಾಗ ಇದನ್ನು ಗಮನಿಸಬಹುದು. ಈ 
ಕಲಕಾರ್ಥಿಗಳಗೆ ಬೇಕಾಗಿರುವುದು ತಮ್ಮ ಲೌಕಕ 
ಪರಿಸ್ಥಿತಿಗಳನ್ನು ಬದಲಾಲಯುಸಡೆ ಜೀವನದಿಂದ ಪಲಾಯನ 
ಮಾಡುವುದಲ್ಲ. ಅವರಿಗೆದುರಾಗಿ ಪೇರಿಸಿರುವ ವಾಸ್ತವದ 
ಪ್ಟೀಕಾರದ/ ನೈಜತೆಗಳ ಅಂಗೀಕಾರ, ಜೊತೆಗೆ ವಿಭನ್ನು 
ಭವಿಷ್ಯಕ್ಷಾಗಿ ಕೆಲಸ ಮಾಡುವ ಸಾಧನಗಳು. ಈ ನಿಟ್ಟನಲ್ಲ. 
ಸಹಾನುಭೂತಿ ಮತ್ತು ನಿರ್ಣಾಯಕ ಭರವಸೆಯು ಗಂಭೀರ 
ಸ್ಟ್ಷರೂಪದ ಶಿಕ್ಷಣವು ನಮ್ಮಿಂದ ಬಯಸುವ ಜಾಗತಿಕ 
ದೃಷ್ಟಿಕೋನಗಳ ಸಂಕೋಲೆಯಿಂದ ಕಳಚಿಕೊಂಡು. ಪ್ರೀತಿ. 
ನ್ಯಾಯ, ಸಮಾನತೆ ಮತ್ತು ಸಂವಾದದ ಅಡಿಪಾಯದ ಮೇಲೆ 
ನಿರ್ಮಿಸಲಾದ ಸಂಭವನೀಯ ಭವಿಷ್ಯದ ಕಲ್ಪನೆಯ ನಡುವಿನ 
ಸೇತುವೆಯಾಗಿ ಕಾರ್ಯ ನಿರ್ವಹಿಸುತ್ತದೆ. 


Boler, M. (2004). Teaching for Hope: The Ethics of Shattering World Views. In Teaching, Learning and Loving Reclaiming Passion in Educational 


Practice (pp. 114-129). Routledge Falmer 


Freire, P. Freire, AMA, Barr, RR, & Giroux, H.A (2021). Pedagogy of Hope: Reliving Pedagogy of the Oppressed 


Hooks, Bell. (2003). Teaching Community: A Pedagogy of Hope. Routledge 


Winans, A E (2012). Cultivating Critical Emotional Literacy: Cognitive and Contemplative Approaches to Engaging Difference. College English, Volume 


75, No. 2, (pp. 150-170). National Council of Teachers of English 


|f 


ರಾಗಿಣಿ ಲಲಿತ್‌ ಅವರು ಮಕ್ಕಳು ಮತ್ತು ಯುವಕರಿಗೆ ಭರವಸೆ ಮತ್ತು ಸಹಾನುಭೂತಿಯ ಮೇಲೆ ಕೇಂದ್ರೀಕೃತವಾಗಿರುವ ವಿಮರ್ಶಾತ್ಮಕ 
ಕಅಕೆಯ ಅವಕಾಶಗಳನ್ನು (critical learning paces) ಸೃಷ್ಟಿಸುವುದಕ್ಗಾಗಿ ಆ ಮಾರ್ಗಗಳ ಅನ್ನೇಷಣಿೆಯ ಕುರಿತ ಅಧ್ಯಯನದಲ್ಲಿ 
ತೊಡಗಿಸಿಕೊಂಡಿದ್ದಾರೆ. ಶಿಕ್ಷಣದಲ್ಲ ಮಕ್ಕಳ ಸಾಹಿತ್ಯ ಮತ್ತು ಪ್ರದರ್ಶನ ಕಲೆಗಳ ಬಳಕೆಯಲ್ಲ ಅವರು ವಿಶೇಷವಾಗಿ ಆಸಕ್ತಿ ಹೊಂದಿದ್ದಾರೆ. 
ಅವರು ಪ್ರಸ್ತುತ ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಸಂವಾದ, ಭ್ರಾತೃತ್ವ ಮತ್ತು ನ್ಯಾಯದ (Interest Group for 
Dialogue, Fraternity and Justice) ಕುರಿತ ಆಸಕ್ತರ ಗುಂಪಿನಲ್ಲ ಸಂಶೋಧನಾ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರನ್ನು 
ragini.lalit06@gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


